ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


2015ನೇ ಸಾಲಿನ ಚೀಫ್‌ ಆಫೀಸರ್‌ ಗೇಡ್‌ - 1 ನೇಮಕಾತಿ ಬಗ್ಗೆ 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


990(1013) ಮಾನ್ಯ ಪೌರಾಡಳಿತ ಮತ್ತು ತೋಟಗಾರಿಕ ಹಾಗೂ ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) 2015ನೇ ಸಾಲಿನ ಗೆಜೆಟೆಡ್‌ ಪ್ರೊಬೇಷನರಿ (ೆ.ಎ.ಎಸ್‌) ಪರೀಕ್ಷೆಯಲ್ಲಿ ಪೌರಾಡಳಿತ ಇಲಾಖೆಗೆ ಚೀಫ್‌ 
ಆಛಿಸರ್‌ ಗ್ರೇಡ್‌ -1 ಹುದ್ದೆಗಳಿಗೆ ಆಯ್ಕೆ ಆಗಿ ನೇಮಕಾತಿ ಆದೇಶ ಹೊರಡಿಸಿದ ನಂತರವೂ ಈ ಹುದ್ದೆಗಳಿಗೆ, 
ಹಾಜರಾಗದೆ ಇರುವ ಅಭ್ಯರ್ಥಿಗಳಷ್ಟು; 


(ಆ) ಅಂತಹ ಅಭ್ಯರ್ಥಿಗಳ ಹೆಸರು ಮತ್ತು ಪ್ರವರ್ಗಗಳ ವಿವರಗಳೇನು? (ಮಾಹಿತಿ ನೀಡುವುದು) 


